CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೨೫, ೨೦೦೩ (ಪುಷ್ಕ ೪, ಶಕ ವರ್ಷ ೧೯೨೫ ಸಂಚಿಕೆ ೫೧ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ಹಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು (ಗ್ರಾ) ಜಿಲ್ಲೆ ಬೆಂಗಳೂರು. 
ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ ಕಲಂ 17(1) ಮತ್ತು 17($ ರೊಡನೆ 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಎಲ್‌ಎಕ್ಕು: ಎಸ್‌ಆರ್‌: 15: 2001-02 ದಿನಾಂಕ: 27ನೇ ನವೆಂಬರ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮಿನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ವೃಷಭಾವತಿ ಹೊಳೆಗೆ 
ಅಡ್ಡಲಾಗಿ ನಿರ್ಮಾಣವಾಗುವ ಸೇತುವೆಗೆ ಭೂ ಸ್ವಾಧೀನ ಅಗತ್ಯವಾಗಲಿದೆಯೆಂದು ಕರ್ನಾಟಕ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ. 

ಕರ್ನಾಟಕ ಅಧಿನಿಯಮ, 1964ರ 17ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 
ಸಂಖ್ಯೆ: 1894 ರ 1)ರ 4ನೇ ಪ್ರಕರಣದ 1ನೇ ಉಪ ಪ್ರಕರಣದ ಉಪ ಬಂಧಗಳ ಅನುಸಾರವಾಗಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ 
ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಆ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಆರ್ಜನೆ ಅಧಿಕಾರಿ ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ 
ಅಧಿಕಾರ ನೀಡುತ್ತದೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ 
ಇವರನ್ನು ನೇಮಕ ಮಾಡಿದೆ. 

ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನುಗಳು ತ್ವರಿತವಾಗಿ ಬೇಕಾಗಿರುವುದರಿಂದ ಭೂ ಸಂಗ್ರಹಣ ಅಧಿನಿಯಮದ 17ನೇ 
ಪ್ರಕರಣದ ಉಪ ಪ್ರಕರಣದ 4ರಲ್ಲಿ ನೀಡುವ ಅಧಿಕಾರದ ಮೇರೆಗೆ 1894ನೇ ಸಾಲಿನ ಅಧಿನಿಯಮ 5ಎ) ಪ್ರಕರಣ 
ಅನ್ವಯಿಸುವುದಿಲ್ಲವೆಂದು ಕರ್ನಾಟಕ ಸರ್ಕಾರದ ಅಧಿಸೂಚನೆ ಕ್ರಮಾಂಕ: ಕಂಇ:7: ಭೂಸ್ವಾಗ್ರಾ: 2002: ದಿನಾಂಕ: 18.6.2002 ರಲ್ಲಿ 
ನಿರ್ದೇಶಿಸಿದೆ. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರ 
ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಅಥವಾ ಅವರ ಕಾರ್ಯದರ್ಶಿಯಲ್ಲಿ ಹಸ್ತಕ್ಷೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ಜಿಲ್ಲಾಧಿಕಾರಿಯ ಅನುಮತಿಯಿಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, 
ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ 
ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ (ಏಳನೇ ಖಂಡದ) 2ನೇಯ ಪ್ರಕರಣದ ಮೇರೆಗೆ 
ಗಣನೆಗೆ ತೆಗೆದುಕೊಳ್ಳಬಾರದು. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಕಛೇರಿಯಲ್ಲಿ ಭೂಮಿಗಳ ಸ್ಥೂಲ 
ನಕಾಶೆಯನ್ನು ಪರಿಶೀಲನೆಗಾಗಿ ಇಡಲಾಗಿದೆ. 


( ೫೬೧) 


ಭಾಗ - ೬ 





















































೫೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ 
ಅನುಸೂಚಿ 
ಜಿಲ್ಲೆ: ಬೆಂಗಳೂರು (ಗ್ರಾ) ತಾಲ್ಲೂಕು: ಕನಕಪುರ ಹೋಬಳಿ: ಹಾರೋಹಳ್ಳಿ ಗ್ರಾಮ: ಕಡಸಿಕೊಪ್ಪ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. | ತರಹೆ. ಚಕ್ಕುಬಂದಿ ಅಗತ್ಯವಾದ | ಮೌಲ್ಯ 
ಸಂಖ್ಯೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ನಿರ್ಧರಣೆ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ 
1 2 3 4 5 6 7 8 9 10 11 
1. | ಹೀರಾಲಾಲ್‌, ಗುಂಡೂರಾಂ, ಹೀರಾಲಾಲ್‌, ಹನುಮಾನ್‌ 37: ತರಿ ಗ್ರಾಮಠಾಣ ೃೈಷಭಾವತಿ 37: 37: 0-18 2-20 
ಹನುಮಾನ್‌ ಪ್ರಸಾದ್‌ ಬಿನ್‌ ಮುಕುಂದಾಪ್ರಸಾದ್‌, | ಪ್ರಸಾದ್‌, ನಾಗರಾಜ ಹೊಳೆ ಉಳಿಕೆ ಉಳಿಕೆ 
ನಾಗರಾಜ ಪ್ರಸಾದ್‌, ಬಿನ್‌ ಜಿ.ಕೆ.ರಾಂ ಪ್ರಸಾದ್‌, ಪ್ರಸಾದ್‌, ಕೆ.ವಿ. ಜಮೀನು | ಜಮೀನು 
ಕೆ. ವಿ. ಸತ್ಯನಾರಾಯಣ ಪ್ರಸಾದ್‌ ಸತ್ಯನಾರಾಯಣ ಪ್ರಸಾದ್‌ 
ಜಿಲ್ಲಾಧಿಕಾರಿಗಳು, 
ಪಿಆರ್‌. 327 ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು. 


ಕಂದಾಯ ಸಚಿವಾಲಯ 
ಭೂ ಆರ್ಜನೆ ಅಧಿನಿಯಮ 6ನೇ ಪ್ರಕರಣದ ಮೇರೆಗಿನ ಘೋಷಣೆ ಕ್ರಮಾಂಕ: ಕಂಇ 64: ಭೂಸ್ತಾಶಿ: 03 ದಿನಾಂಕ: 21ನೇ ನವೆಂಬರ್‌ 2003 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿ ಮತ್ತು ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆಯ ಮುಖ್ಯ ಕಾಲುವೆ ನಿರ್ಮಾಣದ ಬಗ್ಗೆ 
ಅಗತ್ಯವಾಗಿತ್ತು, ಅಗತ್ಯವಾಗಿದ್ದವು ಎಂದು ನಂ. ಎಲ್‌ಎಕ್ಕೂ ಎಸ್‌ಆರ್‌: 150/ 2001-02 ದಿನಾಂಕ 13.2.2003ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದರಿಂದ, 

ಮತ್ತು ಕರ್ನಾಟಕ ಅಧಿನಿಯಮ ಸಂಖ್ಯೆ 1991ರ 33ರ ಮೂಲ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894ರ (1)ರ ಎ ಪ್ರಕರಣ (2)ನೇ ಉಪ ಪ್ರಕರಣದ ಮತ್ತು 
6(1)ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು 
ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಆರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳಲ್ಲಿ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 











ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹೊನ್ನಾಳಿ ಹೋಬಳಿ: ಗೋವಿನಕೋವಿ ಗ್ರಾಮ: ಅಕ್ಕತಂಗೇರ ಕಟ್ಟೆ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ | ಸ.ನಂ. | ತರಹೆ. ಚಕ್ಕುಬಂದಿ ಭೂ ಸ್ವಾಧೀನ ಜಮೀವಿನ ವಿವರ 
ಸಂಖ್ಯೆ ಹೆಸರು ಪೂರ್ವಕ್ಕೆ | ಪಶ್ಚಿಮಕ್ಕೆ | ಉತ್ತರಕ್ಕೆ | ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪೈ 
1 2 3 4 5 6 7 8 9 10 11 












































ಭಾಗ - 


ಕರ್ನಾಟಕ ರಾಜ್ಕಹತ್ರ, ಗುರುವಾರ, ಡಿಸೆಂಬರ್‌ ೨೫, 


೨೦೦೩ 


೫೬೩ 








3 4 5 6 


10 


11 





\O 00 JA ಲ ಊ ಜು YN = 


10 


. ಸರ್ಕಾರಿ ಫಡಾ 

- ಬಿ. ಜಯಪ್ಪ ಬಿನ್‌ ಭರ್ಮಪ್ಪ 

- ರುದ್ರಪ್ಪ ಬಿನ್‌ ರಾಮಪ್ಪ ಚೀಲೂರು 

- ಬಿ. ಜಯಪ್ಪ ಮೈ.ಗಾ. ಭರ್ಮಪ್ಪ ಚೀಲೂರು 

- ತಿಮ್ಮಾಬೋವಿ 

. ಹನುಮಮ್ಮ ಕೋಂ ಹುಲುಗಾಭೋವಿ 

. ಹನುಮಮ್ಮ ಕೋಂ ಹುಲುಗಾಭೋವಿ 

. ಮಾಯಪ್ಪ ಬಿನ್‌ ಕರಿಯಪ್ಪ 

- ನಾಗಮ್ಮ ಕೋಂ ದೊಡ್ಡ ಗುರುವಾಭೋವಿ, ಚೀಲೂರು 


-ಲಕ್ಷಮ್ಮ ಕೋಂ ದ್ಯಾಮಪ್ಪ ಚೀಲೂರು 
- ತಿಮಕ್ವ್ಯ ಕೋಂ ಸಣ್ಣ ಗುರುವಾಭೋವಿ 
- ಬಿ. ಜಯಪ್ಪ ಬಿನ್‌ ಭರ್ಮಪ್ಪ 
ಅಪ್ಪಣ್ಣ ಭೋವಿ ಬಿನ್‌ ದಾಸಾಭೋವಿ 
- ಜಿ. ದ್ಯಾಮಪ್ಪ ಬಿನ್‌ ಹನುಮಣ್ಣ 

- ಲಕ್ಷ್ಮಮ್ಮ ಕೋಂ ದ್ಯಾಮಪ್ಪ 


ತಿಮ್ಮಣ್ಣ ಭೋವಿ ಬಿನ್‌ ಹುಲುಗಾಭೋವಿ 


ಸ್ವಂತ 21 ಖುಷ್ಕಿ ಸ.ನಂ. 
21 


2-02 


1-92 





ಹಾಲಮ್ಮ ಕೋಂ ನಿಂಗಪ್ಪ 


ಸ.ನಂ. 
20/1ಬಿ 


ಖುಷ್ಕಿ 




















ಸ.ನಂ. 
20/1ಬಿ 





0-04 














2-06 











೬ 319 


ಭೂಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 40: ಭೂಸ್ವಾತು: 2003 ದಿನಾಂಕ: 2ನೇ ಡಿಸೆಂಬರ್‌ 2003 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕಡಬಾ ಬ್ಯಾಡಗೆರೆ ರಸ್ತೆಯಿಂದ ಬ್ಯಾಡಗೆರೆ ಬೋವಿ ಕಾಲೋನಿಗೆ ಸಂಪರ್ಕ ರಸ್ತೆ ನಿರ್ಮಾಣಕ್ಕಾಗಿ 


ಎರಡು ಎಕರೆ ಆರು ಗುಂಟೆಗಳು ಮಾತ್ರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಕಂದಾಯ ಸಚಿವಾಲಯ, ಬೆಂಗಳೂರು 


ಹೆಚ್‌. ರೋಡ್ರಿಗ್ಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ಟಾ). 


ಅಗತ್ಯವಾಗಿದ್ದವು ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ 41) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: ಎಲ್‌ಎಕ್ಕೂ: ಎಸ್‌ಆರ್‌: 471 2002-03 
ದಿನಾಂಕ: 23.12.2002ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ: 


೫೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೬ 





ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ 1894 ರ 1) 5-ಎ ಪ್ರಕರಣದ (2ನೇ ಉಪ-ಪ್ರಕರಣದ ಮತ್ತು 61ಎ) 
ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಆರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು 
ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಆರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಆರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 



























































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ಕಡಬಾ ಗ್ರಾಮ: ಬ್ಯಾಡಗೆರೆ 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ.ನಂ. ತರಹೆ. ಚಕ್ಕುಬಂದಿ 
ಸಂಖ್ಯೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ | ಭೂಸ್ವಾಧೀನದ | ಆಕಾರ 
ವಿಸ್ತೀರ್ಣ ರೂ.ಪೈ 
1 2 3 4 5 6 7 8 9 10 11 
1. | ಸಂಜೀವಯ್ಯ ಬಿನ್‌ ಚಿಕ್ಕಣ್ಣ ರಾಮಕೃಷ್ಣಪ್ಪ | ಸಂಜೀವಯ್ಯ ರಾಮಕೃಷ್ಣಪ್ಪ 43/1 ಖುಷ್ಕಿ ಸ.ನಂ. ಉಳಿಕೆ ಸ.ನಂ. ಉಳಿಕೆ 00-001, | 00-02 
ಬಿನ್‌ ಚಿಕ್ಕೆಲ್ಲಯ್ಯ 45 44 
2. | ಭೀಮಯ್ಯ ಬಿನ್‌ ಸಂಜೀವನಾಯ್ಕ ಅಂಜಿನಪ್ಪ 44 | ಉಳಿಕೆ ಮತ್ತು ರಸ್ತೆ ಉಳಿಕೆ ಸ.ನಂ.43 00-17 00-73 
ಸ.ನಂ.45 
3. | ವೆಂಕಟಪ್ಪ ಬಿನ್‌ ಸಿದ್ದಯ್ಯ ವೆಂಕಟಪ್ಪ 45 ೫ ಸ ಸ.ನಂ.43 | ಉಳಿಕೆ ಉಳಿಕೆ 00-011. | 00-05 
ಒಟ್ಟು 00-19 00-80 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ರೋಡ್ರಿಗ್ಸ್‌ 
ಪಿಆರ್‌. 320 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ). 


ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆ ಕಲಂ 661ರ ಅನ್ವಯ ಘೋಷಣೆ 
ಕ್ರಮಾಂಕ: ಕಂಇ:45: ಭೂಸ್ವಾಚ 2003 ದಿನಾಂಕ: 22ನೇ ನವೆಂಬರ್‌ 2003 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಕೆ.ಎಸ್‌.ಆರ್‌.ಟಿ.ಸಿ. ಬಸ್‌ ಡಿಪೋ ನಿರ್ಮಾಣಕ್ಕಾಗಿ ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ 
ದಾವಣಗೆರೆರವರ ಕ್ರಮಾಂಕ: ಎಲ್‌ಎಕ್ಯೂ:ಸಿಆರ್‌: 150/02-03 ದಿನಾಂಕ: 3.7.2003ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ೫೬೫ 





ಕರ್ನಾಟಕ ಸರ್ಕಾರದವರು 1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಕೇಂದ್ರ ಅಧಿನಿಯಮ (1) 5ಎ ಪ್ರಕರಣ, ಉಪಪ್ರಕರಣ (2) ಮತ್ತು 6(1-ಎ) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳರವರ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಭೂ ಸ್ವಾಧೀನ ಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. ಸದರಿ ಭೂ ಸ್ವಾಧೀನ 
ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸ್ವಾಧೀನ ಅಧಿನಿಯಮ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಹರಪನಹಳ್ಳಿ ಉಪವಿಭಾಗ, ಹರಪನಹಳ್ಳಿ, ದಾವಣಗೆರೆ 
ಜಿಲ್ಲೆ ಇವರನ್ನು ಸದರಿ ಜಮೀನಿನ ಸಂಬಂಧದಲ್ಲಿ ಮುಂದಿನ ಎಲ್ಲಾ ನಡವಳಿಕೆಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ. ಮತ್ತು ಸದರಿ 
ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 

ಸದರಿ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಹರಪನಹಳ್ಳಿ ಉಪವಿಭಾಗ, ಹರಪನಹಳ್ಳಿ, ದಾವಣಗೆರೆ ಜಿಲ್ಲೆ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 


















































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ಹರಪನಹಳ್ಳಿ ಗ್ರಾಮ: ಹರಪನಹಳ್ಳಿ 
ಕ್ರಮ ಖಾತೆದಾರರ/ಅನುಭವದಾರರ/ ಹಿತಾಸಕ್ತಿಹೊಂದಿರುವವರ/ ಸ.ನಂ. ತರಹೆ. ಚಕ್ಕುಬಂದಿ ಬೇಕಾದ ಅಂದಾಜು 
ಸಂಖ್ಯೆ ಗೇಣಿದಾರರ/ ಇತರೆ ವ್ಯಕ್ತಿಗಳ ಹೆಸರು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ಆಕಾರ 
ಎ.ಸೆ. ರೂ.ಪೈ. 
1 2 3 4 5 6 7 8 9 10 
1. | ಬಿ. ನಯನಕುಮಾರಿ ಕೋಂ ಪದ್ಮರಾಜ್‌, ಹರಪನಹಳ್ಳಿ 536 ಖುಷ್ಕಿ | ಸ.ನಂ.534 ಮತ್ತು | ಸ.ನಂ.532 ಸ.ನಂ.536ರ ಸ.ನಂ.533 4-00 5-12 
535 ಪೈಕಿ ಉಳಿದ 
ಜಮೀನು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌. ರೋಡ್ರಿಗ್ಸ್‌ 
ಪಿಆರ್‌. 321 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ಟಾ). 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆ ಕಲಂ 6(1)ರ ಅನ್ವಯ ಘೋಷಣೆ 
ಕ್ರಮಾಂಕ: ಕಂಇ:24: ಭೂಸ್ವಾಚ 2003 ದಿನಾಂಕ: 22ನೇ ನವೆಂಬರ್‌ 2003 

ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಭದ್ರಾ ವಿತರಣಾ ನಾಲೆಯ ಲಿಂಕ್‌ ಚಾನಲ್‌ ನಿರ್ಮಿಸಲು ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, 
ದಾವಣಗೆರೆರವರ ಕ್ರಮಾಂಕ: ಎಲ್‌ಎಕ್ಯೂ:ಸಿಆರ್‌: 139/02-03 ದಿನಾಂಕ: 3.5.2003ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 

ಕರ್ನಾಟಕ ಸರ್ಕಾರದವರು 1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಕೇಂದ್ರ ಅಧಿನಿಯಮ (1) 5ಎ ಪ್ರಕರಣ, ಉಪಪ್ರಕರಣ(2) ಮತ್ತು 6(1-ಎ) 
ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳರವರ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಭೂ ಸ್ವಾಧೀನ ಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. ಸದರಿ ಭೂ ಸ್ವಾಧೀನ 
ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 


೫೬೬ ಕರ್ನಾಟಕ ರಾಜ್ಕಹತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೬ 





ಸದರಿ ಭೂ ಸ್ವಾಧೀನ ಅಧಿನಿಯಮ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಹರಪನಹಳ್ಳಿ ಉಪವಿಭಾಗ, ಹರಪನಹಳ್ಳಿ, ದಾವಣಗೆರೆ 
ಜಿಲ್ಲೆ ಇವರನ್ನು ಸದರಿ ಜಮೀನಿನ ಸಂಬಂಧದಲ್ಲಿ ಮುಂದಿನ ಎಲ್ಲಾ ನಡವಳಿಕೆಗಳನ್ನು ಕೈಗೊಳ್ಳಲು ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ. ಮತ್ತು ಸದರಿ 
ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ ನಿರ್ದೆಶಿಸಲಾಗಿದೆ. 

ಸದರಿ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು ಹರಪನಹಳ್ಳಿ ಉಪವಿಭಾಗ ಹರಪನಹಳ್ಳಿ, ದಾವಣಗೆರೆ ಜಿಲ್ಲೆ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 


ಇಡಲಾಗಿದೆ. 






























































ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಪನಹಳ್ಳಿ ಹೋಬಳಿ: ತೆಲಿಗಿ ಗ್ರಾಮ: ಶಿರಾಗನಹಳ್ಳಿ 
ಕ್ರ.ಸಂ. ಖಾತೆದಾರರ/ಅನುಭವದಾರರ!ಹಿತಾಸಕ್ತಿ ಸ.ನಂ. ತರಹೆ ಚಕ್ಕುಬಂದಿ ಬೇಕಾದ ಅಂದಾಜು 
ಹೊಂದಿರುವವರ! ಗೇಣಿದಾರರ/ಇತರೆ ವ್ಯಕ್ತಿಗಳ ಹೆಸರು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಎ.ಸೆ. ರೂ.ಪೈ 
1 2 3 4 5 6 7 8 9 10 
1 ಸಿದ್ದಮ್ಮಕೋಂ ರಾಮಚಂದ್ರಪ್ಪ ಪಿ.ಎಸ್‌. ಜಯದೇವಪ್ಪ 181ಎ ಖುಷ್ಕಿ 181ಬಿ 180 182 ಮೈಸೂರು ಟೆರಿಟೆರಿ 0-12 0-06 
ಪಿ.ಎಸ್‌.ಹನುಮಂತಪ್ಪ ಪಿ.ಎಸ್‌.ದುರುಗಪ್ಪ 
ಪಿ.ಎಸ್‌. ನಾಗರಾಜ ಬಿನ್‌ ಸಿದ್ದಾರೂಡಪ್ಪ 
2 ಸಿ ನಮ್ಮ ಕೋಂ ರಾಮಚಂದ್ರಪ್ಪ ಪಿ. ಎಸ್‌.ಜಯದೇವಪ್ಪ 181ಬಿ ಖುಷ್ಕಿ 183/ಸಿ3 181ಎ 182 ಮೈಸೂರು ಟೆರಿಟೆರಿ 0-78 0-35 
ಪಿ. ಎಸ್‌. ಹನುಮಂತಪ್ಪ ಪಿ.ಎಸ್‌. ದುರುಗಪ್ಪ ರಾಗಿಮಸಲವಾಡ 
ಪಿ.ಎಸ್‌. ನಾಗರಾಜ ಬಿನ್‌ ಸಿದ್ದಾರೂಡಪ್ಪ ಗ್ರಾಮದ ಗಡಿ 
3 ಕೆ. ಟಿ. ಬಸವರಾಜಪ್ಪ ಬಿನ್‌ ಶಿವಣ್ಣ 183/ಸಿ3ಪಿ1 ಖುಷ್ಕಿ 183/4 183/2, 187 ರಾಗಿಮಸಲವಾಡದ 0-10 0-05 
182, ಗಡಿ 
181ಬಿ 
4. ಯಂಕಪ್ಪ ಮೈನರ್‌ ಗಾರ್ಡಿಯನ್‌ ಬಿನ್‌ ಟಿ. ಹರಿಹರಪ್ಪ | 183/ಸಿ4ಎ ಖುಷ್ಕಿ 183/ಸಿ4ಬಿ 183/ಸಿ3 187 ರಾಗಿಮಸಲವಾಡದ 0-10 0-05 
ಗಡಿ 
ಒಟ್ಟು 1-10 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌. ರೋಡ್ರಿಗ್ಸ್‌ 
ಪಿಆರ್‌. 322 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ಟಾ). 


OFFICE OF THE DEPUTY COMMISSIONER, SHIMOGA DISTRICT, SHIMOGA 
FINAL NOTIFICATION 
No: R3 KSASR 16/2000-01 DATED 27™ OCTOBER 2003 
Whereas in Notification No. R3 KSASR 16/2000-01 dated: 04.08.2001, Published at Page No. 341 in Part 6 of the Karnataka Gazette dated 13.06.2002 
the area specified in the Schedule below, situated within the limits of the City Municipality, Shimoga, was proposed to declare as a" Slum Area". 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ೫೬೭ 





And Whereas objection, petitions received from the persons interested in the said area against the proposed action, Hence the Deputy Commissioner, 
Shimoga District, Shimoga after hearing the objections made an order to declare the said area as "Slum Area" under Section 3 of the Karnataka a Slum areas 
(Improvement and Clearance) Act, 1973 on the reasons stated in his order No. R3 KSA.SR 16/2002-01 dated: 25th October 2003. 

AND WHEREAS the Deputy Commissioner, Shimoga District, Shimoga after considering the report received from the Secretary, Karnataka Slum 
Clearance Board, stating that the Area is highly congested, over crowded, insanitory, and is likely to be source of danger to health, safety and convenience of the 
public is satisfied that the conditions specified in Section 3 of the Karnataka Slum Areas (Improvement and Clearance) Act 1973 are fulfilled. 

Now therefore, in exercise of the powers vested in the under section 3 of the Karnataka Slum areas (improvement and Clearacne) act 1973 (Karnataka 
Act 33 of 1974) and delegated vide Government Notification No. HUD 49 MCS 85 dated: 17.04.1986. |, Tushar Giri Nath, Deputy Commissioner, Shimoga District, 
Shimoga do hereby declare the said areas to be a "SLUM AREA" 











SCHEDULE 
Sl. Name and Location of Name of the Owner Taluk, Village, Extent Boundaries 
No. the Slum Sy. No. A-G. 
1. Kelagina Tunga Nagara | (1) M.E. Nagarajappa bin Eshwarappa. Taluk: Shimoga 2-20 East : Government Land. 
Shimoga City. (2) Puttappa (3) Rangappa (4) Ramappa bin | Village: Mandli 1-24 West : Sy. No. 159 
Thotaiah Joint Khata. (5) Ningamma Sy.No. 185/1P 1-00 North : Sy. No. 184 
(6) S.B. Satish (7) S.L. Basappa Sy.No. 185/2P 54 South : Road. 
(8) S.B. Vasudeva (9) S.B. Ashokakumar Sy.No. 185/3P 
(10) S.B. Krishnamurthy (11) S. B. Suresha 


























TUSHAR GIRINATH 
PR-328 Deputy Commissioner, Shimoga District. 
OFFICE OF THE DEPUTY COMMISSIONER, SHIMOGA DISTRICT, SHIMOGA 
FINAL NOTIFICATION 
No: R3 KSASR 04/1986-87 DATED 27™ OCTOBER 2003 

Whereas the area specified in the Schedule below, situated within the limits of the City Municipal Council, Shimoga, was proposed to declare as a "Slum 
Area". 

And Whereas objection, petitions not received from the persons interested in the said area against the proposed action, the Deputy Commissioner, 
Shimoga District, Shimoga after hearing the objections has made an order to declare the said area as a "Slum Area" under Section 3 of the Karnataka a Slum 
areas (Improvement and Clearance) Act, 1973 on the reasons stated in his order No. R3 KSA.SR 4/2002-03, dated: 25th October 2003. 

AND WHEREAS the Deputy Commissioner, Shimoga District, Shimoga after considering the report received from the Secretary, Karnataka Slum 
Clearance Board, stating that the Area is highly congested, over crowded, insanitory, and is likely to be source of danger to health, safety and convenience of the 
public is satisfied that the conditions specified in Section 3 of the Karnataka Slum Areas (Improvement and Clearance) Act 1973 are fulfilled. 

Now therefore, in exercise of the powers vested in the under section 3 of the Karnataka Slum areas (improvement and Clearance) act 1973 (Karnataka 
Act 33 of 1974) and delegated vide Government Notification No. HUD 49 MCS 85 dated: 17.04.1986. |, Tushar Giri Nath, Deputy Commissioner, Shimoga District, 
Shimoga do hereby declare the said areas to be a "SLUM AREA" 








SCHEDULE 
Sl. Name and Location of the Name of the Owner | Taluk, Village, Sy.No. | Extent Boundaries 
No. Slum A-G. 
1. Bylakammana Keri, Shimoga. | Sri Basaveswara CMC Khata No. 389 1-06 East: M.K.K. Road 
Devastan's Matada | Assessment No. 379 West : Conservancy Road 
Banjaru Land. North : Conservancy Road & Municipal boundary line 
South : Bylakammana Keri Road 


























TUSHAR GIRINATH 
PR-329 Deputy Commissioner, Shimoga District. 


೫೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
ಭೂ ಆರ್ಜನೆ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಆರ್‌(3)ಎಲ್‌ಎಕ್ಯೂ:ಎಸ್‌ಆರ್‌:8: 2001-02 ದಿನಾಂಕ: 6ನೇ ಡಿಸೆಂಬರ್‌ 2003 
ಈ ಮೂಲಕ ಸಂಬಂಧಪಟ್ಟವರಿಗೆ ತಿಳಿಯಪಡಿಸುವುದೇನೆಂದರೆ, ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು ಅಂಜನಾಪುರ ಹೋಬಳಿ ಚಿಕ್ಕಕೊರಲಹಳ್ಳಿ ಗ್ರಾಮದ ಸ.ನಂ.33:1ಎ ಪೈ. ಮತ್ತು 33:2ಪಿ ಪೈ; 
ಅಂಜನಾಪುರ ಜಲಾಶಯದ ಸಲುವಾಗಿ ಬೇಕಾಗಬಹುದೆಂದು ಈ ಸಂಬಂಧ ದಿನಾಂಕ: 27.2.2003 ರಂದು ಕರ್ನಾಟಕ ರಾಜ್ಯಪತ್ರದ ಭಾಗ-6 ರ ಪುಟ ಸಂಖ್ಯೆ: 84-85 ರಲ್ಲಿ ಪ್ರಕಟವಾಗಿರುವ ಭೂ ಸ್ವಾಧೀನ 
ಕಾಯಿದೆ ಕಲಂ 41)ರ ಪ್ರಕರಣದ ಮೇರೆಗಿನ ಅಧಿಸೂಚನೆಯ ಕ್ರಮಾಂಕ: ಆರ್‌(3) ಎಲ್‌ಎಕ್ಯೂ:ಎಸ್‌ಆರ್‌.8:2001-02 ರಲ್ಲಿ ಮುದ್ರಣ ದೋಷ ಮತ್ತು ಇತರೆ ಕೆಲವು ವಿವರಗಳನ್ನು ತಿದ್ದುಪಡಿ ಮಾಡಿದ್ದು ಈ 
ಕೆಳಗಿನಂತೆ ಓದಿಕೊಳ್ಳಲು ಸೂಚಿಸಿದೆ. 























ದಿನಾಂಕ: 27.2.2003 ರ ರಾಜ್ಯಪತ್ರದಲ್ಲಿ ಪ್ರಕಟವಾಗಿರುವಂತೆ. ತಿದ್ದುಪಡಿಯಂತೆ. 
(1) ಕ್ರಮ ಸಂಖ್ಯೆ: 1 ಹೆಚ್‌. ಆರ್‌. ಚನ್ನಪ್ಪ ಬಿನ್‌ ರುದ್ರಪ್ಪ (1) ಹೆಸರು ಬದಲಾವಣೆ ಇರುವುದಿಲ್ಲ. 
() ಸರ್ವೆ ನಂಬರ್‌. 33:1ಎ ಪೈ; () ಸರ್ವೆ ನಂಬರ್‌. 33:2ಪೈ; 
(3) ತರಹೆ: ಖುಷ್ಕಿ (3) ತರಹೆ: ಬದಲಾವಣೆ ಇರುವುದಿಲ್ಲ. 
(6 ಒಟ್ಟು ವಿಸ್ತೀರ್ಣ: 1-35 ಎಕರೆ. (6 ಒಟ್ಟು ವಿಸ್ತೀರ್ಣ: 1-19 ಎಕರೆ. 
(5) ಆಕಾರ: 1-35 (5) ಆಕಾರ: 1-06 
ಚಕ್ಕುಬಂದಿ: ಚಕ್ಕುಬಂದಿ: 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಸ.ನಂ. ಸ.ನಂ. ಸ.ನಂ. ಸ.ನಂ. 
ಸ.ನಂ. 33ರಲ್ಲಿ ಸ.ನಂ. 33ರ ಪೈಕಿ ಸ.ನಂ.30 ಸ.ನಂ.32 ಸ.ನಂ.33:2ರ ಉಳಿದ ಸ.ನಂ. 25 ಸ.ನಂ.30 ಸ.ನಂ.33:2ರ ಉಳಿದ 
ಉಳಿದ ಜಾಗ ಉಳಿದ ಜಾಗ ಜಾಗ ಜಾಗ. 
() ಕ್ರಮ ಸಂಖ್ಯೆ: 2 ಹೆಚ್‌. ಆರ್‌. ಪ್ರಕಾಶ ಬಿನ್‌ ರುದ್ರಪ್ಪ (2) ಹೆಸರು ಬದಲಾವಣೆ ಇರುವುದಿಲ್ಲ. 
(3) ಸರ್ವೆ ನಂಬರ್‌. 33:2ಪ ಪೈ; (3) ಸರ್ವೆ ನಂಬರ್‌. 33:2ಪೈ; 
(4) ತರಹೆ: ಖುಷ್ಕಿ (4) ತರಹೆ: ಬದಲಾವಣೆ ಇರುವುದಿಲ್ಲ. 
(5) ಒಟ್ಟು ವಿಸ್ತೀರ್ಣ: 0-36 ಗುಂಟೆ. (5) ಒಟ್ಟು ವಿಸ್ತೀರ್ಣ: 1-12 ಎಕರೆ. 
(0 ಆಕಾರ: 0-64 (0 ಆಕಾರ: 0-93 
ಚಕ್ಕುಬಂದಿ: ಚಕ್ಕುಬಂದಿ: 
ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಸ.ನಂ. ಸ.ನಂ. ಸ.ನಂ. ಸ.ನಂ. 
ಸ.ನಂ. 33ರಲ್ಲಿ ಸ.ನಂ. 25 ಸ.ನಂ.30 ಸ.ನಂ.32 ಸ.ನಂ.33:2ರ ಸ.ನಂ. 25 ಸ.ನಂ.30 ಸ.ನಂ.33:2ರ 
ಉಳಿದ ಜಾಗ ಉಳಿದಜಾಗ ಉಳಿದಜಾಗ. 





ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 330 ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ. 


ಭಾಗ - ೬ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ೫೬೯ 





ನಗರಸಭಾ ಕಾರ್ಯಾಲಯ, ತುಮಕೂರು 
ಸಾರ್ವಜನಿಕ ಪ್ರಕಟಣೆ 
ನಂ: ನಸತು: ಆ.ಶಾ: ವಿವ: 28/2003-04 ದಿನಾಂಕ: 15ನೇ ನವೆಂಬರ್‌ 2003 

ಈ ಮೂಲಕ ನಗರಸಭಾ ವ್ಯಾಪ್ತಿಯಲ್ಲಿರುವ ಉದ್ದಿಮೆದಾರರುಗಳಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ದಿನಾಂಕ: 
29.10.2003 ರಂದು ನಡೆದ ಸಾಮಾನ್ಯ ಸಭೆಯ ಠರಾವು ಸಂಖ್ಯೆ 11ರ ತೀರ್ಮಾನದಂತೆ 1964ರ ಪೌರಸಭೆಗಳ ಕಾಯ್ದೆ ಪ್ರಕರಣ 
256ರಂತೆ ಉದ್ದಿಮೆ ಪರವಾನಗಿ ಶುಲ್ಕವನ್ನು ಪರಿಷ್ಕರಿಸಿ ದಿನಾಂಕ: 1.2.2004 ರಿಂದ ಈ ಕೆಳಕಂಡಂತೆ ಜಾರಿಗೆ ಕೊಡಲಾಗಿದೆ. ಈ ಬಗ್ಗೆ 
ಆಕ್ಷೇಪಣೆಗಳಿದ್ದಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನಾಂಕದಿಂದ 30 (ಮೂವತ್ತು ದಿನಗಳೊಳಗಾಗಿ ಲಿಖಿತ ಮೂಲಕ ಈ 
ಕಛೇರಿಗೆ ಸಲ್ಲಿಸಬಹುದಾಗಿದೆ. ತದನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

1. ಉದ್ದಿಮೆ ಪರವಾನಿಗೆ ಶುಲ್ಕ 








































































































ಕ್ರ.ಸಂ. ಉದ್ದಿಮೆಗಳ ಹೆಸರು ಹಾಲಿ ಇರುವ ಶುಲ್ಕ ಪರಿಷ್ಕೃತ ಶುಲ್ಕ 
1. | ಬೂಸಾ ಅಂಗಡಿ 300.00 500.00 
2. | ಕಾಫಿ ಟೀ ಅಂಗಡಿಗಳಿಗೆ 200.00 300.00 
3. | ಬೂಸಾ ಅಂಗಡಿ (ದೊಡ್ಡದು) 500.00 1000.00 
4. | ಚಿಕ್ಕ ಹೋಟೆಲ್‌ 300.00 500.00 
5. | ದೊಡ್ಡ ಹೋಟೆಲ್‌ 500.00 1000.00 
6. ಫಾನ್ಸಿ ಸ್ಟೋರ್ಸ್‌ 200.00 300.00 
7. | ವಸತಿ ಗೃಹಗಳು (ಚಿಕ್ಕದು) 500.00 1000.00 
8. | ವಸತಿ ಗೃಹಗಳು (ದೊಡ್ಡದು) 1000.00 2000.00 
9. | ಚಿತ್ರಮಂದಿರ 1000.00 2500.00 
10. | ಕಲ್ಯಾಣ ಮಂಟಪ (ಚಿಕ್ಕದು) 1000.00 2500.00 
11. | ಕಲ್ಯಾಣ ಮಂಟಪ (ದೊಡ್ಡದು) 2000.00 4000.00 
12. | ಕೇಬಲ್‌ ನೆಟ್‌ ವರ್ಕ್ಸ್‌ 500.00 1000.00 
13. | ಬಟ್ಟೆ ಅಂಗಡಿ ಚಿಕ್ಕದು 300.00 500.00 
14. | ಬಟ್ಟೆ ಅಂಗಡಿ ದೊಡ್ಡದು 500.00 1000.00 
15. | ಕ್ಷಿನಿಕ್‌ಗಳು 500.00 1000.00 
16. | ನರ್ಸಿಂಗ್‌ಹೋಂಗಳು 2000.00 4000.00 
17. | ವೈನ್‌ಸೆಂಟರ್‌ 500.00 1000.00 
18. | ಬಾರ್‌ ಅಂಡ್‌ ರೆಸ್ಟೋರೆಂಟ್‌ 1000.00 2000.00 
19. | ಮದ್ಯ ಸಗಟು ವ್ಯಾಪಾರ (ಹೋಲ್‌ಸೆಲ್‌) 1000.00 3000.00 
20. | ಶೇವಿಂಗ್‌ ಸೆಲೂನ್‌ 300.00 350.00 
21. | ಎಸ್‌ಟಿಡಿ ಮತ್ತು ಐಎಸ್‌ಡಿ 300.00 350.00 
22. | ವರ್ಕ್ಸ್‌ ಷಾಪ್‌ಗಳು (ಹೆಚ್‌ಪಿಬೇರೆ ಮೊತ್ತ 300.00 350.00 
23. | ಸಣ್ಣ ಉದ್ದಿಮೆಗಳು 500.00 1000.00 
24. | ಮಧ್ಯಮ ಉದ್ದಿಮೆಗಳು 1000.00 2000.00 
25. | ಭಾರಿ ಉದ್ದಿಮೆಗಳು 2000.00 4000.00 
26. | ಬೇಕರಿ ಅಂಡ್‌ ಕಾಂಡಿಮೆಂಟ್‌ ಚಿಕ್ಕದು 300.00 500.00 
27. | ಬೇಕರಿ ಅಂಡ್‌ ಕಾಂಡಿಮೆಂಟ್‌ ದೊಡ್ಡದು 500.00 1000.00 
28. | ಡ್ರೈಕ್ಷೀನರ್ಸ್‌ 200.00 300.00 
29. | ಗಿರವಿ ಅಂಗಡಿಗಳು 500.00 1000.00 
30. | ಪ್ಲೋರ್‌ಮಿಲ್‌ ಹೆಚ್‌ ಮತ್ತು ಬೇರೆ ಹೆಚ್‌ಪಿ1ಕ್ಕೆ 320.00 500.00 
31. | ವಿಡಿಯೋ ಸೆಂಟರ್‌ 500.00 600.00 
32. | ಕಾಫಿ ವರ್ಕ್ಸ್‌ ಚಿಕ್ಕದು 200.00 300.00 
33. | ಕಾಫಿ ವರ್ಕ್ಸ್‌ ದೊಡ್ಡದು 500.00 1000.00 
34. | ಚಪ್ಪಲಿ ಅಂಗಡಿ 300.00 500.00 
35. | ಷೂ ಕಂಪನಿ ಅಂಗಡಿಗಳು 1000.00 2000.00 


















































೫೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೬ 
ಕ್ರ.ಸಂ ಉದ್ದಿಮೆಗಳ ಹೆಸರು ಹಾಲಿ ಇರುವ ಶುಲ್ಕ ಪರಿಷ್ಕೃತ ಶುಲ್ಕ 
36. ಪೋಟೋ ಸ್ಟುಡಿಯೋ 200.00 300.00 
37. ಕಲರ್‌ ಪೋಟೋ ಸ್ಟುಡಿಯೋ 300.00 500.00 
ಪೌರ ಆಯುಕ್ತರು, 


ನಗರಸಭೆ, ತುಮಕೂರು. 
ನಗರಸಭಾ ಕಾರ್ಯಾಲಯ, ತುಮಕೂರು 
ಸಾರ್ವಜನಿಕ ಪ್ರಕಟಣೆ 
ನಂ: ನಸತು: ಕಶಾ:ವಿವ: 14/2003-04 ದಿನಾಂಕ: 15ನೇ ನವೆಂಬರ್‌ 2003 

ಈ ಮೂಲಕ ನಗರಸಭಾ ವ್ಯಾಪ್ತಿಯಲ್ಲಿರುವ ಉದ್ದಿಮೆದಾರರು ನೀರು ಸರಬರಾಜು ಸಂಪರ್ಕ ಪಡೆದಿರುವವರಿಗೆ ಈ ಮೂಲಕ 
ತಿಳಿಯಪಡಿಸುವುದೇನೆಂದರೆ ದಿನಾಂಕ: 29.10.2003 ರಂದು ನಡೆದ ಸಾಮಾನ್ಯ ಸಭೆಯ ಠರಾವು ಸಂಖ್ಯೆ 9ರ ಕೌನ್ಸಿಲ್‌ ತೀರ್ಮಾನದಂತೆ 
1964ರ ಪೌರಸಭೆಗಳ ಕಾಯ್ದೆ ಪ್ರಕರಣ 323 ನೀರು ಸರಬರಾಜು ದರಗಳನ್ನು ದಿನಾಂಕ: 1.2.2004 ರಿಂದ ಪರಿಷ್ಕರಿಸಿ ಈ ಕೆಳಕಂಡಂತೆ 
ಜಾರಿಗೆ ಕೊಡಲಾಗಿದೆ. ಈ ಬಗ್ಗೆ ಆಕ್ಷೇಪಣೆಗಳು ಇದ್ದಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನಾಂಕದಿಂದ 30 (ಮೂವತು) 
ದಿನಗಳೊಳಗಾಗಿ ಲಿಖಿತ ಮೂಲಕ ಈ ಕಛೇರಿಗೆ ಸಲ್ಲಿಸಬಹುದಾಗಿದೆ. ತದನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

1. ನೀರು ಸರಬರಾಜು ದರ 
































ಕ್ರ.ಸಂ. ಉಪಯೋಗ ಹಾಲಿಯಿರುವ ಮಾಹೆಯಾನ ದರ ಪರಿಷ್ಕರಿಸಿದ ಮಾಹೆಯಾನ ದರ 
1. [ಗೃಹ ಬಳಕೆ 45.00 150.00 
2... | ಗೃಹೇತರ ಬಳಕೆ 90.00 300.00 
3. | ವಾಣಿಜ್ಯ ಬಳಕೆ 180.00 1500.00 
ಪೌರ ಆಯುಕ್ತರು, 


ನಗರಸಭೆ, ತುಮಕೂರು. 
ನಗರಸಭಾ ಕಾರ್ಯಾಲಯ, ತುಮಕೂರು 
ಸಾರ್ವಜನಿಕ ಪ್ರಕಟಣೆ 
ನಂ: ನಸತು: ಕ.ಪ:ವಿವ: 18/2003-04 ದಿನಾಂಕ: 15ನೇ ನವೆಂಬರ್‌ 2003 

ಈ ಮೂಲಕ ನಗರಸಭಾ ವ್ಯಾಪ್ತಿಯಲ್ಲಿ ಕಟ್ಟಡ ಪರವಾನಗಿ ಪಡೆಯುವವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ 
ದಿನಾಂಕ: 29.10.2003 ರಂದು ನಡೆದ ಸಾಮಾನ್ಯ ಸಭೆಯ ಠರಾವು ಸಂಖ್ಯೆ 12ರ ಕೌನ್ಸಿಲ್‌ ತೀರ್ಮಾನದಂತೆ 1964ರ ಪೌರಸಭೆಗಳ ಕಾಯ್ದೆ 
ಪ್ರಕರಣ 138ರಂತೆ ಕಟ್ಟಡ ಪರವಾನಗಿ ಶುಲ್ಕವನ್ನು ಪರಿಷ್ಕರಿಸಿ ದಿನಾಂಕ: 1.2.2004 ರಿಂದ ಈ ಕೆಳಕಂಡಂತೆ ಜಾರಿಗೆ ಕೊಡಲಾಗಿದೆ. ಈ 
ಬಗ್ಗೆ ಆಕ್ಷೇಪಣೆಗಳು ಇದ್ದಲ್ಲಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ ದಿನಾಂಕದಿಂದ 30 (ಮೂವತ್ತು ದಿನಗಳೊಳಗಾಗಿ ಲಿಖಿತ 
ಮೂಲಕ ಈ ಕಛೇರಿಗೆ ಸಲ್ಲಿಸಬಹುದಾಗಿದೆ. ತದ ನಂತರ ಬಂದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

3. ಕಟ್ಟಡ ಪರವಾನಿಗೆ ಶುಲ್ಕ 

































































ಕ್ರ.ಸಂ. ವಾಸದ ಕಟ್ಟಡಗಳು ಹಾಲಿ ಇರುವ ಶುಲ್ಕ ಪರಿಷ್ಕೃತ ಶುಲ್ಕ 
1. |0 ರಿಂದ 60 ಚ.ಮೀ.ವರೆಗೆ 500.00 750.00 
2. | 60 ರಿಂದ 150 ಚ.ಮೀ.ವರೆಗೆ 1000.00 1500.00 
3. | 150 ರಿಂದ 200 ಚ.ಮೀ.ವರೆಗೆ 1500.00 2250.00 
4. 200 ಚ.ಮೀ.ಗೆ ಮೇಲ್ಪಟ್ಟು ಪ್ರತಿ 10 ಚ.ಮೀ.ಗೆ ರೂ.150.00 ರಂತೆ ಹೆಚ್ಚಿಸಲಾಗಿದೆ. 
ಕ್ರ.ಸಂ. ವಾಣಿಜ್ಯ ಕಟ್ಟಡಗಳು ಹಾಲಿ ಇರುವ ಶುಲ್ಕ ಪರಿಷ್ಕೃತ ಶುಲ್ಕ 
5... |9 ರಿಂದ 20 ಚ.ಮೀ.ವರೆಗೆ 1000.00 1500.00 
6. | 20 ರಿಂದ 50 ಚ.ಮೀ.ವರೆಗೆ 2000.00 3000.00 
7. 50 ರಿಂದ ಮೇಲ್ಪಟ್ಟ ಪ್ರತಿ 10 ಚ.ಮೀ. ರೂ. 600.00 ಹೆಚ್ಚಿಸಲಾಗಿದೆ. 
ಇತರೆ ಕಟ್ಟಡಗಳು ಹಾಲಿ ಇರುವ ಶುಲ್ಕ ಪರಿಷ್ಕೃತ ಶುಲ್ಕ 
8. |0 ರಿಂದ 150 ಚ.ಮೀ.ವರೆಗೆ 2000.00 3000.00 
9. | 150 ರಿಂದ 300 ಚ.ಮೀ.ವರೆಗೆ 5000.00 7500.00 
10. | 300 ರಿಂದ 400 ಚ.ಮೀ.ವರೆಗೆ 10000.00 15,000.00 
11. | 400 ರಿಂದ ಮೇಲ್ಪಟ್ಟ ಪ್ರತಿ 10 ಚ.ಮೀ.1ಕ್ಕೆ 300.00 ರೂ.ನಂತೆ ಹೆಚ್ಚಿಸಲಾಗಿದೆ. 
ಪೌರ ಆಯುಕ್ತರು, 


ಪಿಡಿ. 35 ನಗರಸಭೆ, ತುಮಕೂರು. 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ೫೭೧ 





ಭೂ ಸ್ವಾಧೀನಾಧಿಕಾರಿಗಳು ಹಾಗೂ ಉಪ ವಿಭಾಗಾಧಿಕಾರಿಗಳು, ಬೆಂಗಳೂರು ದಕ್ಷಿಣ ಉಪ ವಿಭಾಗ, 
ಕೆ. ಜಿ. ರಸ್ತೆ, ಬೆಂಗಳೂರು-560009 
ಭೂ ಸ್ವಾಧೀನ ಕಾಯ್ದೆ 1894 ಸೆಕ್ಸನ್‌ 16(2) ರನ್ವಯ ಅಧಿಸೂಚನೆ, ದಿನಾಂಕ: 11ನೇ ಡಿಸೆಂಬರ್‌ 2003 
ಕ್ರಮಾಂಕ: ಎಲ್‌ಎಕ್ಕೂ: ಎಸ್‌ಆರ್‌:8:87-88 

ರಾಜ್ಯ ಸರ್ಕಾರದ ಕರ್ನಾಟಕ ಅಧಿನಿಯಮ 17, 1961 ರಲ್ಲಿ ತಿದ್ದುಪಡಿಯಾದಂತೆ ಭೂ ಸ್ವಾಧೀನ ಕಾಯಿದೆ 1894ರ ಕಲಂ 16ರ 
ಉಪ ಪ್ರಕರಣ (2)ರ ಮೇರೆಗೆ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಲಾದ ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬನ್ನೇರುಘಟ್ಟ 
ರಾಷ್ಟ್ರೀಯ ಉದ್ಯಾನವನದ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ, ಬೆಂಗಳೂರು -83 ರವರೆಗೆ ಅಧಿಕೃತವಾಗಿ ಸದರಿ ಭೂ 
ಸ್ವಾಧೀನವಾದ ಕಲಂ 16ರ ಉಪ ಪ್ರಕರಣ (1) ರನ್ವಯ ವಶಕ್ಕೆ ತೆಗೆದುಕೊಳ್ಳಲಾಗಿದೆಯೆಂದು ಸಾರ್ವಜನಿಕರಿಗೂ ಹಾಗೂ ಸಂಬಂಧಿಸಿದವರ 
ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ದೃಢೀಕರಿಸಲಾಗಿದೆ. 















































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ನಗರ ತಾಲ್ಲೂಕು: ಆನೇಕಲ್‌ 
ಹೋಬಳಿ: ಜಿಗಣಿ ಗ್ರಾಮ: ಬನ್ನೇರುಘಟ್ಟ: ಬೈರಪ್ಪನಹಳ್ಳಿ 
ಕ್ರ.ಸಂ. ಎಲ್‌ಎಸಿ ಸಂಖ್ಯೆ ಸರ್ವೆ ನಂ. | ಜಮೀನಿನ ವಿಸ್ತೀರ್ಣ ವಶಪಡಿಸಿಕೊಂಡ ದಿನಾಂಕ: 
ತರಹೆ 
ಬನ್ನೇರುಘಟ್ಟ 
1. ಎಲ್‌ಎಸಿ:1:2002-03 131:1ಬಿ ಖುಷ್ಕಿ 1-02 1-9-1999 
0-02 (ಪಿಕೆ) 
2. ಎಲ್‌ಎಸಿ:2:2002-03 131:1ಸಿ ಖುಷ್ಕಿ 1-21 1-9-1999 
0-05 (ಪಿಕೆ) 
೨. ಎಲ್‌ಎಸಿ:3:2002-03 133:1 ಖುಷ್ಕಿ 7-25 1-9-1999 
0-27 (ಪಿಕೆ) 
ಬೈರಪ್ಪನಹಳ್ಳಿ 
4. ಎಲ್‌ ಎಸಿ:4:2002-03 28 ಖುಷ್ಕಿ 4-00 
0-05 (ಪಿಕೆ) 1-12-1997 
ಉಪ ವಿಭಾಗಾಧಿಕಾರಿಗಳು 
ಪಿ.ಆರ್‌. 332 ಬೆಂಗಳೂರು ದಕ್ಷಿಣ ಉಪ ವಿಭಾಗ, 
ಬೆಂಗಳೂರು. 


ವಿಶೇಷ ಭೂ ಸ್ವಾಧೀನಾಧಿಕಾರಿಗಳವರ ಕಛೇರಿ, ಹೇಮಾವತಿ ನಾಲಾ ವಲಯ, ತುಮಕೂರು. 
ತಿದ್ದುಪಡಿ ಅಧಿಸೂಚನೆ 
ಪ್ರಕರಣದ ಸಂಖ್ಯೆ: ಎಸ್‌ಎಲ್‌ಎಒಎಸ್‌ಆರ್‌ (ತು) 25: 98-99 ದಿನಾಂಕ: 11ನೇ ಡಿಸೆಂಬರ್‌ 2003 
ಭೂ ಸ್ವಾಧೀನ ಕಾಯಿದೆ 1894 (ಸೆಂಟ್ರಲ್‌ ಕಾಯಿದೆ 1894) ರಂತೆ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ, 
ಬೆಂಗಳೂರು ಇವರಿಂದ ಅನುಮೋದಿಸಿದ್ದು ಸದರಿ ಅಧಿಸೂಚನೆಯು ದಿನಾಂಕ: 24.8.2000 ರಂದು ಕರ್ನಾಟಕ ರಾಜ್ಯ ಪತ್ರದ ಪುಟ 509 
ರಿಂದ 513 ವರೆಗೆ ಭಾಗ-6 ರಲ್ಲಿ ಗುನ್ನಾಗರೆ ಗ್ರಾಮದ ಜಮೀನು ಹೇಮಾವತಿ ನಾಲಾ ಯೋಜನೆಗೆ ಪ್ರಕಟಗೊಂಡಿರುತ್ತೆ. ಸದರಿ 
ಅಧಿಸೂಚನೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 














ಅನುಸೂಚಿ 
ಜಿಲ್ಲೆ: ತುಮಕೂರು ಹೋಬಳಿ: ಕೊತ್ತಗೆರೆ 
ತಾಲ್ಲೂಕು: ಕುಣಿಗಲ್‌ ಗ್ರಾಮ: ಗುನ್ನಾಗರೆ. 
ಕ್ರಮ ಸಂಖ್ಯೆ ಕಲಂ6 (1)ರಂತೆ ಪ್ರಕಟವಾಗಿರುವುದು ತಿದ್ದುಪಡಿಯಾಗಿರುವುದು 
ಸ.ನಂ. ತರಹೆ ವಿಸ್ತೀರ್ಣ ಸ.ನಂ. ತರಹೆ ವಿಸ್ತೀರ್ಣ 
1 2 3 4 5 6 7 
14 15:18 ಖುಷ್ಕಿ 0-22 15:18 ಖುಷ್ಕಿ 0-22 
ಭಾಗಾಯ್ತು 0-03 ಭಾಗಾಯ್ತು 0-03 
ಖರಾಬು 0-02 





























ವಿಶೇಷ ಭೂ ಸ್ವಾಧೀನಾಧಿಕಾರಿ, 
ಪಿ.ಆರ್‌. 333 ಹೇಮಾವತಿ ನಾಲಾ ವಲಯ, ತುಮಕೂರು. 


೫೭೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ, ಡಿಸೆಂಬರ್‌ ೨೫, ೨೦೦೩ ಭಾಗ - ೬ 





ವಿಶೇಷ ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ ಬೆಂಗಳೂರು. 
ಭೂ ಸ್ವಾಧೀನ ಕಲಂ 4(1)ರ ಅಧಿಸೂಚನೆ ಸಂಖ್ಯೆ: ಎಲ್‌ಎಕ್ಕು: ಎಸ್‌ಆರ್‌:2:2003-04 ದಿನಾಂಕ: 27ನೇ ನವೆಂಬರ್‌ 2003 

ಈ ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮಿನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಪ್ರೌಢ ಶಾಲಾ ಕಟ್ಟಡದ ಉದ್ದೇಶಕ್ಕೆ ಸರ್ಕಾರಿ ಪ್ರೌಢ ಶಾಲಾ, ಗುಂಜೂರು, ಬೆಂಗಳೂರು ಪೂರ್ವ 
ತಾಲ್ಲೂಕುರವರಿಗೆ ಬೇಕಾಗಬಹುದೆಂದು ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರಿಗೆ ಕಂಡು ಬಂದಿರುವುದರ ಮೇರೆಗೆ. 

1991ನೇ ಸಾಲಿನ ಕರ್ನಾಟಕ ಭೂ ಸ್ವಾಧೀನ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ ಸಂಖ್ಯೆ 1894ನೇ ಇಸವಿಯಲ್ಲಿ ಭೂ ಸ್ವಾಧೀನ ಅಧಿನಿಯಮ ಮತ್ತು 1894ನೇ 
ಇಸವಿಯಲ್ಲಿ ತಿದ್ದುಪಡಿಯಾದ ಭೂ ಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ನೇ ಪ್ರಕರಣದಿಂದ ವಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, 
ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಲಾಗಿದೆ. 

ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ರ ಪ್ರಕಾರ ತಿಳಿಯಪಡಿಸುವುದೇನೆಂದರೆ ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ 
ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಣೆಯಾದ ದಿನಾಂಕದಿಂದ ಮೂವತ್ತು (30) ದಿನಗಳೊಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ 
ಅಧಿನಿಯಮ (ಸಿ) ಭೂ ಸ್ವಾಧೀನ ಕಾಯ್ದೆ 1894ನೇ ಇಸವಿಯಲ್ಲಿ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ ಪ್ರಕರಣದ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ 
ಮಾಡಲಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1, ಇವರಿಗೆ ಸಲ್ಲಿಸತಕ್ಕದ್ದು, ಸದರಿ ಜಮೀನುಗಳ ಅಧಿಕೃತ ಭೂ ಸ್ವಾಧೀನಕ್ಕಾಗಿ 
ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆಯನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನುಗಳಲ್ಲಿ ಆಸಕ್ತಿಯುಳ್ಳವರಿಗೆಲ್ಲಾ 
ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನುಗಳ ವಿವೇಲಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದವನ್ನು ಅಥವಾ ಯಾವೊಂದು 
ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ 
ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ 
7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 





















































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಪೂರ್ವ ಹೋಬಳಿ: ವರ್ತೂರು ಗ್ರಾಮ: ಗುಂಜೂರು 
ಕ್ರಮ ಖಾತೆದಾರರ ಹೆಸರು ಅನುಭವದಾರರ | ಸ.ನಂ. | ತರಹೆ. ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂಖ್ಯೆ ಹೆಸರು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ-ಗುಂ ರೂ.ಪೈ 
1 2 3 4 5 6 7 8 9 10 11 
1. | ವೆಂಕಟರಮಣಪ್ಪ ಶ್ರೀಮತಿ ಜಯಮ್ಮ ಕೋಂ ಗೋವಿಂದರೆಡ್ಡಿ = 16:9 | ಖುಷ್ಕಿ ರಸ್ತೆ 2:8 166:9ರ | 166:8 0-01, 0-30 
ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ, ಉಳಿಕೆ 
ಗುಂಜೂರು. 
ಪಿ.ಆರ್‌. 331 ವಿಶೇಷ ಜಿಲ್ಲಾಧಿಕಾರಿಗಳು, 


ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


